ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 30-03-2021 ಪ್ರಶ್ನೆ ಸಂಖ್ಯೆ: 2073(2445) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಕೆ. ಪ್ರತಾಪಚಂದ್ರ ಶೆಟ್ಟ (ಸ್ಠಳೀಯ ಸಂಸ್ಥೆಗಳ ಕೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 30-03-2021 

ಉತ್ತರಿಸುವ ಸಚಿವರು: ಮಾನ್ಯ ಪೌರಾಡಳಿತ ಹಾಗೂ ಸಕ್ಕರೆ ಸಚಿವರು 


ವಿಷಯ: ನಗರಸಬೆಯಾಗಿ ಮೇಲ್ಲರ್ಜಿಗೇರಿಸುವ ಕುರಿತು 


(ಅ) ರಾಜ್ಯದಲ್ಲಿ ಪುರಸಭೆಯನ್ನು ನಗರಸಭೆಯಾಗಿ ಮೇಲ್ಲರ್ಜಿಗೇರಿಸಲು ಅನುಸರಿಸುವ 
ಮಾನದಂಡಗಳಾವುವು;(ಮಾರ್ಗಸೂಚಿ/ಸುತ್ತೋಲೆ ಒದಗಿಸುವುದು) ರಾಜ್ಯದಲ್ಲಿ ಯಾವ 
ಯಾವ ಪುರಸಭೆಗಳನ್ನು ನಗರಸಭೆಯಾಗಿ ಮೇಲ್ಲರ್ಜಿಗೇರಿಸುವ ಪ್ರಸ್ತಾವನೆ ಸರ್ಕಾರದ 
ಮುಂದಿದೆ; 


(ಆ) ಉಡುಪಿ ಜಿಲ್ಲೆಯ ಕುಂದಾಪುರ ಪುರಸಭೆಯನ್ನು ನಗರಸಭೆಯಾಗಿ ಮೇಲ್ಲರ್ಜಿಗೇರಿಸುವ 
ಪ್ರಸ್ತಾವನೆ ಸರ್ಕಾರದ ಮುಂದಿದೆಯೇ; 


(ಇ) ಹಾಗಿದ್ದಲ್ಲಿ ಯಾವ ಯಾವ ಗ್ರಾಮ ಪಂಚಾಯತಿಗಳನ್ನು ಸೇರಿಸಿ 
ಮೇಲ್ಲರ್ಜಿಗೇರಿಸಲಾಗುವುದು ಯಾವ ಯಾವ ಗ್ರಾಮ ಪಂಚಾಯಿತಿಗಳು ಬೇಡಿಕೆ 
ಸಲ್ಲಿಸಿರುತ್ತವೆ; ಬೇಡಿಕೆ ಸಲ್ಲಿಸದೇ ಇರುವ ಗ್ರಾಮ ಪಂಚಾಯಿತಿಗಳು ಯಾವುವು; ಪ್ರಸ್ತಾವನೆ 
ಯಾವ ಹಂತದಲ್ಲಿದೆ; ಯಾವ ಕಾಲಮಿತಿಯಲ್ಲಿ ಮಾಡಲಾಗುವುದು? 


